ಓಗ./50-0೧0/2515///೧೧-417/2006-2008 





ಕರ್ನಾಟಕ ರಾ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೨ ಬೆಂಗಳೊರು, ಗುರುವಾರ, ಆಗಸ್‌ ೯, ೨೦೦೭ (ಶ್ರಾವಣ ೧೮, ಶಕ ವರ್ಷ ೧೯೨೯) ಸಂಚಿಕೆ ೩೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಐ:25:ಎ೦ಜಿಎಸ್‌ 2007, ಬೆ೦ಗಳೂರು, ದಿನಾಂಕ: 16ನೇ ಜುಲೈ 2007 
ಸರ್ಕಾರಿ ಆದೇಶ ಸಂಖ್ಯೆ :ಸಿಐ:25:ಎ೦ಜಿಎಸ್‌ 2007, ದಿನಾ೦ಕ:16.7.2007ರಲ್ಲಿ ಶ್ರೀ ಎಸ್‌.ಪಿ. ರಾಜು, 
ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾ ಇಲಾಖೆ ಇವರ ಅಮಾನತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ, 
ಸದರಿಯವರ ವಿರುದ್ದದ ಆರೋಪ ಗಳ ಬಗ್ಗೆ ವಿಚಾರಣೆಯನ್ನು ಕಾಯ್ದಿರಿಸಿ. ಸೇವೆಯಲ್ಲಿ ಪುನರ್‌ ಸ್ಥಾ ಪಿಸಲಾಗಿದೆ. ಅದರಂತೆ, 
ಅವರನ್ನು ಶ್ರೀ ಬಿ.ಡಿ. ನರಸಿಂಹಮೂರ್ತಿ, ಉಪನಿರ್ದೇಶಕರು. pe ಮತ್ತು ಭುವಿಜ್ಞಾನ' ಇಲಾಖೆ ಹೊಸ ಪೇಟೆ ಇವರ ಸ ಸ್ಥಾನಕ್ಕೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ವರ್ಗಾಯಿಸಿ, 
ನೇಮಿಸಲಾಗಿದೆ. 
ಶ್ರೀ ಬಿ.ಡಿ. ನರಸಿಂಹಮೂರ್ತಿ, ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಹೊಸಪೇಟೆ ಇವರನ್ನು 
ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಚಿತ್ರದುರ್ಗ ಇಲ್ಲಿ ಶ್ರೀ ಎಸ್‌.ಪಿ. ರಾಜು, ಉಪನಿರ್ದೇಶಕರು, ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ 
ಹಿತಾಸಕ್ತಿ ಮೇರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಜಯಚಂದ್ರ 
ಪಿ.ಆರ್‌. 1005 ಸರ್ಕಾರದ ಅಧೀನ ಕಾರ್ಯದರ್ಶಿ(ಗಣಿ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ" 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 116 ಆಸೇವ 2007, ಬೆ೦ಗಳೂರು, ದಿನಾ೦ಕ: 6ನೇ ಜುಲೈ 2007 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 112 ಆಸೇವ 2007 ದಿನಾ೦ಕ:25.6.2007ರಲ್ಲಿ ಶ್ರೀ ಬಿ.ಸಿ. ಸತೀಶ್‌, ಕೆ.ಎ.ಎಸ್‌ 
ಕಿರಿಯ ಶ್ರೇಣಿ ಪರಿಕ್ಷಾರ್ಥಿ ಅಧಿಕಾರಿ. ಇವರನ್ನು ಉಪವಿಭಾಗಾಧಿಕಾರಿ, ಬೆಳಗಾಂ ಉಪವಿಭಾಗ ಬೆಳಗಾಂ ಹುದ್ದೆಗೆ 
ಸ್ಥಳನಿಯುಕ್ತಿಗೊಳಿಸಿದೆ ಆದೇಶವನ್ನು ಮಾರ್ಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ ಹಿಡಕಲ್‌ 'ಡ್ಯಾಮ ಹಿಡಕಲ್‌ ಬೆಳಗಾಂ ಜಿಲ್ಲೆ ಖಾಲಿ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಿದೆ. 
ಶ್ರೀ ವಿಜಯಕುಮಾರ್‌ ಎನ್‌ ತೋರಗಲ್‌ ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಹಿರಿಯ ಉಪವಿಭಾಗಾಧಿಕಾರಿ, ಬೆಳಗಾಂ 
ಉಪವಿಭಾಗ ಇವರನ್ನು ಮುಂದಿನ ಆದೇಶದವರೆಗೆ ಹಾಲಿ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1007 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


(೪೨೫) 


೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ಭಾಗ - ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 66 ಕಗೃಸೇ 2007, ಬೆಂಗಳೂರು, ದಿನಾಂಕ: 20ನೇ ಜುಲೈ 2007 
ಶ್ರೀ ಜಿ. ಪರಮೇಶ್ವರಪ್ಪ, ಸಮಾದೇಷ್ಟರು, ಗೃಹರಕ್ಷಕ ದಳ, ಶಿವಮೊಗ್ಗ ಇವರನ್ನು ಕರ್ನಾಟಕ ಗೃಹರಕ್ಷಕ ದಳದ 
(ತಿದ್ದುಪಡಿ ಕಾಯಿದೆ) 2003ರ ಕಲಂ 2 ರ ಉಪಕಲಂ (2ಸಿ)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ದಿನಾಂಕ:30.6.2012 ರವರೆಗೆ ಅಂದರೆ 2ನೇ ಅವಧಿಯು ಪೂರ್ಣಗೊಳ್ಳುವ ದಿನಾಂಕದವರೆಗೆ ಅಥವಾ ಮುಂದಿನ 
ಆದೇಶದವರೆಗೆ ಪ್ರಸ್ತುತ ಸಮಾದೇಷ್ಟರ ಹುದ್ದೆಯಲ್ಲಿ ಸರ್ಕಾರವು ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಮುನಿಪ್ರಸಾದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ) 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 85 ಇಇಬಿ 2007, ಬೆ೦ಗಳೂರು, ದಿನಾಂಕ: 27ನೇ ಜುಲೈ 2007 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಅಧಿಸೂಚನೆ ಸಂಖ್ಯೆಸಿಆಸುಇ 113 ಆಸೇವ 2007 (॥), 
ದಿನಾಂಕ:25.7.2007ರಲ್ಲಿ ಕರ್ನಾಟಕ ಆಡಳಿತ ಸೇವೆ ಹಿರಿಯ ಶ್ರೇಣಿ ವೃಂದಕ್ಕೆ ಸೇರಿದ ಶ್ರೀ ಟಿ. ಶಾಮಯ್ಯವಿಶೇಷ 
ಭೂಸ್ವಾಧೀನ ಅಧಿಕಾರಿ, ಕರ್ನಾಟಕ ಹೌಸಿಂಗ್‌ ಬೋರ್ಡ್‌, ಬೆಂಗಳೂರು ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ, ಕಾವೇರಿ ಭವನ ಬೆ೦ಗಳೂರು ಇಲ್ಲಿ ಖಾಲಿ ಇರುವ ಪ್ರಧಾನ ವ್ಯವಸ್ಥಾಪಕರ (ಮಾನವ ಸಂಪನ್ಮೂಲ ಅಭಿವೃದ್ಧಿ & 
ಆಡಳಿತ) ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿರುವ ಹಿನ್ನಲೆಯಲ್ಲಿ ಶ್ರೀ ಟಿ. ಶಾಮಯ್ಯ 
ರವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಪ್ರಧಾನ ವ್ಯವಸ್ಥಾಪಕರ (ಮಾನವ ಸಂಪನ್ಮೂಲ ಅಭಿವೃದ್ಧಿ ಹ 
ಆಡಳಿತ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ "ಬಿ. ಕೃಷ್ಣಪ್ಪನವರ್‌ 


ಪಿ.ಆರ್‌. 1008 


ಪಿ.ಆರ್‌. 1009 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಇ 137 ಪಕಸೇ 2007, ಬೆಂಗಳೂರು, ದಿನಾಂಕ: 20ನೇ ಜುಲೈ 2007 

ಸಮಾಜ ಕಲ್ಯಾಣ ಇಲಾಖೆಯ ಗ್ರೂಪ್‌ "ಎ' ವೃಂದದ ಈ ಕೆಳಕಂಡ ಜಿಲ್ಲಾ ಸಮಾಜ ಕಲ್ಯಾಣಧಿಕಾರಿ/ ಸಹಾಯಕ 
ನಿರ್ದೇಶಕರುಗಳನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ32ರಡಿಯಲ್ಲಿ ಸಮಾಜ ಕಲ್ಯಾಣ 
ಇಲಾಖೆಯಲ್ಲಿನ ರೂ. 9580-14200ರ ವೇತನ ಶ್ರೇಣಿಯ ಉಪನಿರ್ದೇಶಕರ ಹುದ್ದೆಯಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ಸ್ವತಂತ್ರ ಪ್ರಭಾರದಲ್ಲಿ ಇರಿಸಿ, ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಈ ಅಧಿಕಾರಿಗಳು ಸ್ಥಳನಿಯುಕ್ತಿ ನೀಡಲಾದ ಹುದ್ದೆಗಳಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ಕ್ರ. ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ ನಿಯಮ 32ರಡಿ ಉಪ ನಿರ್ದೇಶಕರ ಹುದ್ದೆಯ ಸ್ವತಂತ್ರ 
ಸಂ. ಪ್ರಭಾದರಲ್ಲಿಟ್ಟು ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ. 

1 ಡಾ: ವಿ. ಸೌಂದರ್‌ರಾಜ್‌, ಉಪ ನಿರ್ದೇಶಕರು, (ವಿಶೇಷ ಘಟಕ ಯೋಜನೆ) ಸಮಾಜ 
ಸಹಾಯಕ ನಿರ್ದೇಶಕರು, ಕರ್ನಾಟಕ ವಸತಿ ಕಲ್ಯಾಣ ನಿರ್ದೇಶನಾಲಯ, ಬೆಂಗಳೂರು. 

ಶಿಕ್ಷಣ ಸಂಸ್ಥೆಗಳ ಸಂಘ, ಬೆ೦ಗಳೂರು 











2 ಶ್ರೀ ಡಿಗ್ಗೆ ಶಿವಾಜಿ, 
ಸಾ ಸಮಾಜ ಕಲ್ಯಾಣಾಧಿಕಾರಿಗಳು, ಹಾಲಿ 
ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬೆಳಗಾವಿ 


ಉಪ ನಿರ್ದೇಶಕರು (ಶಿಕ್ಷಣ) ಸಮಾಜ 
ನಿರ್ದೇಶನಾಲಯ, ಬೆ೦ಗಳೂರು. 


ಕಲ್ಯಾಣ 





3 ಶ್ರೀಮತಿ ಆರ್‌. ಸತ್ಯಶ್ರೀ, 
ಸಹಾಯಕ ನಿರ್ದೇಶಕರು, ಡಾ;ಬಿ.ಆರ್‌. 


ಉಪನಿರ್ದೇಶಕರು (ಉದ್ಯೋಗ ಮತ್ತು ತರಬೇತಿ) ಸಮಾಜ 
ಕಲ್ಯಾಣ ನಿರ್ದೇಶನಾಲಯ, ಬೆ೦ಗಳೂರು. 

















ಅಂಬೇಡ್ಕರ್‌ ಸಂಶೋಧನಾ ಸಂಸ್ಥೆ, ಬೆಂಗಳೂರು. 

4 ಶ್ರೀ ಎಂ.ಸಿ. ಶ್ರೀನಿವಾಸ್‌, ಉಪನಿರ್ದೇಶಕರು (ಆಡಳಿತ), ಸಮಾಜ ಕಲ್ಯಾಣ 
ಜಿಲ್ಲಾ ಸಮಾಜ ಕಲ್ಯಾಣಧಿಕಾರಿಗಳು, ಬೆಂಗಳೂರು | ನಿರ್ದೇಶನಾಲಯ ಬೆಂಗಳೂರು ಶ್ರೀ ಎಂ.ಆರ್‌. 
ನಗರ ಜಿಲ್ಲೆ ಚಂದ್ರಶೇಖರ ಮೂರ್ತಿ, ಇವರ ಸ್ಥಾನಕ್ಕೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 

ಪಿ.ಆರ್‌. 1010 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಮಾಜ ಕಲ್ಯಾಣ ಇಲಾಖೆ 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ೪೨೭ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳ 237 ಪೊಸಿಪ 2007, ಬೆಂಗಳೂರು, ದಿನಾಂಕ: 21ನೇ ಜುಲೈ 2007 
ರಾಜ್ಯ ಪೋಲಿಸ್‌ ಇಲಾಖೆಯ ಈ ಕೆಳಕಂಡ ಕಮಾಂಡೆಂಟ್‌, ಕೆ.ಎಸ್‌.ಆರ್‌.ಪಿ. ರವರುಗಳನ್ನು ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಸ್ಥಳಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 























ಕಸಂ] ಕಥಕ ಹಸರು ಸರ್ಜನರ್ವನಸುತ್ತರವಸ್ಥ್‌ ವರ್ಗಾಯಿಸಿ ಸ್ಥಳ ನಮುಗೊಳಿಸದ ಹುದ್ದೆ 

ಶ್ರೀಯುತರು : 

| ಬಸವರಾಜ್‌ ಜಿಲ್ಲೆ, ಕಮಾಂಡೆಂಟ್‌, 10ನೇ ಬೆಟಾಲಿಯನ್‌, ಶೀಗ್ಗಾಂವ್‌- 
ಕಮಾಂಡೆಂಟ್‌, 6ನೇ ಬೆಟಾಲಿಯನ್‌, ಗುಲ್ಬರ್ಗಾ ಖಾಲಿ ಹುದ್ದೆ 

2 ಎಂ.ಎಂ. ರಹೀಂ, ಕಮಾಂಡೆಂಟ್‌, 6ನೇ ಬೆಟಾಲಿಯನ್‌, ಗುಲಬರ್ಗಾ- 
ನೇಮಕಾತಿ ನಿರೀಕ್ಷಣೆಯಲ್ಲಿ ಶ್ರೀ ಬಸವರಾಜ ಜಿಲ್ಲೆ ರವರ ವರ್ಗಾವಣೆಯಿಂದ 

ತೆರವಾದ ಸ್ಥಳದಲ್ಲಿ. 

3 ಗಂಗಾಧರಪ್ಪ ಕೆ.ಎಂ. ಕಮಾಂಡೆಂಟ್‌, 1ನೇ ಬೆಟಾಲಿಯನ್‌, ಬೆ೦ಗಳೂರು- 
ಕಮಾಂಡೆಂಟ್‌, 3ನೇ ಬೆಟಾಲಿಯನ್‌, ಕೆ.ಎಸ್‌.ಆರ್‌.ಪಿ. ಶ್ರೀ ಟಿ. ಚಂದ್ರಣ್ಣ ರವರ ವರ್ಗಾವಣೆಯಿಂದ 
ಬೆಂಗಳೂರು ತೆರವಾದ ಸ್ಥಳದಲ್ಲಿ. 

4 ಎಂ.ವಿ. ರಾಮಕೃಷ್ಣ ಪ್ರಸಾದ್‌, ಕಮಾಂಡೆಂಟ್‌, 3ನೇ ಬೆಟಾಲಿಯನ್‌, ಬೆಂಗಳೊರು- 
ಕಮಾಂಡೆಂಟ್‌, ಕೆಎಸ್‌,ಆರ್‌,ಪಿ, ಶ್ರೀ ಗಂಗಾಧರಪ್ಪ. ಕೆ.ಎಂ. ರವರು 
ಟ್ರೈನಿಂಗ್‌ ಶಾಲೆ, ಬೆ೦ಗಳೂರು ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ 

5 ಟಿ. ಚಂದ್ರಣ್ಣ, ಕಮಾಂಡೆಂಟ್‌, ಕೆ.ಎಸ್‌.ಆರ್‌.ಪಿ. ತರಬೇತಿ ಶಾಲೆ, 
ಕಮಾಂಡೆಂಟ್‌, 1ನೇ ಬೆಟಾಲಿಯನ್‌ ಬೆಂಗಳೂರು. ಬೆಂಗಳೂರು-ಶ್ರಿ ಎಂ.ವಿ ರಾಮಕೃಷ್ಣ ಪ್ರಸಾದ್‌ ರವರ 

ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ 

6 ಎಂ.ಸಿ. ಕುಶಾಲಪ್ಪ, ಕಮಾಂಡೆಂಟ್‌, 11ನೇ ಬೆಟಾಲಿಯನ್‌ ಹಾಸನ- 
ಡೆಪ್ಯೂಟಿ ಕಮಾಂಡೆಂಟ್‌, ಇಂಡಿಯಾ ರಿಸರ್ವ್‌ ಖಾಲಿ ಹುದ್ದೆ. 
ಬೆಟಾಲಿಯನ್‌, ಮುನಿರಾಬಾದ್‌" 

















ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಖ್ಯೆ:ಎಸ್‌.ಸಿ.ಎಂ. 2/727 ದಿನಾಂಕ:17.7.2007 ರಲ್ಲಿ 
ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 990 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಹೋಲಿಸ್‌ ಸೇವೆಗಳು) 


ಅಧಿಸೂಚನೆ ಸಂಖ್ಯೆ : ಓಇ 237 ಹೊಸಿಪ 2007, ಬೆ೦ಗಳೂರು, ದಿನಾಂಕ: 21ನೇ ಜುಲೈ 2007 
ರಾಜ್ಯ ಪೋಲಿಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) 
ರವರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ 




















ಕ್ರಸಂ | ಅಧಿಕಾರಿಯ ಹೆಸರು, ಕಾರ್ಯನಿರ್ವಹಿಸುತ್ತಿರುವ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಸ್ಥಳ ಶ್ರೀಯುತರು : 

1 ಎಸ್‌.ಆರ್‌. ಚಾಂದಿರಾಮ'ಸಿಂಗೆ, ಎಸ್‌.ಪಿ. ಎಕ್ಸೈಸ್‌ ಎನ್‌ಫೋರ್ಸ್‌ ಮೆಂಟ್‌ ಸೆಲ್‌, 
ಎಸ್‌.ಪಿ. ರಾಜ್ಯ ಗುಪ್ತ ದಳ. ಬೆಂಗಳೂರು. ಬೆಂಗಳೂರು-ಖಾಲಿ ಹುದ್ದೆ. 

2 ಕುಮಾರ್‌ ಎಸ್‌. ಕರನಿಂಗ್‌ ಅಡಿಷನಲ್‌ ಎಸ್‌.ಪಿ. ಬೆ೦ಗಳೂರು ಜಿಲ್ಲೆ-ಖಾಲಿ ಹುದ್ದೆ 
ಎಸ್‌.ಪಿ. ಡಿ.ಸಿ.ಆರ್‌.ಇ. ಬೆ೦ಗಳೂರು 

3 ಜಿ.ಎ. ಬಾವಾ ಡಿ.ಸಿ.ಪಿ. ಸಂಚಾರ (ಪಶ್ಚಿಮ), ಬೆಂಗಳೊರು ನೆಗರ-ಖಾಲಿ 
ಎಸ್‌.ಪಿ. ಎಸ್‌.ಸಿ.ಆರ.ಬಿ. ಬೆ೦ಗಳೂರು ಹುದ್ದೆ. 

4 ನೆಂಜುಂಡಪ್ಪ ಎಸ್‌.ಪಿ. ಎಸ್‌.ಸಿ.ಆರ್‌.ಬಿ. ಬೆ೦ಗಳೂರು-ಶ್ರೀ ಜಿ.ಎ. ಬಾವಾ 
ಎಸ್‌.ಪಿ. ಡಿ.ಸಿ.ಆರ್‌.ಇ. ಗುಲ್ಬರ್ಗಾ ರವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ 

5 ರಾಮದಾಸ್‌ ಎಸ್‌.ಪಿ. ಎ.ಡಿ.ಎಸ್‌. ಸಿ.ಓ.ಡಿ. ಬೆಂಗಳೊರು-ಖಾಲಿ ಹುದ್ದೆ. 


ಎಸ್‌/ಪಿ. ಸಿ.ಎಸ್‌.ಪಿ. ಉಡುಪಿ 

















೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಆಗಸ್ಟ್‌ ೯, ೨೦೦೭ ಭಾಗ - ೨ 








6 ಕುಣಿಗಲ್‌ ಶ್ರೀಕಂಠ 
ಎಸ್‌.ಪಿ. ಎ.ಐ.ಜಿ. ಡಿಜಿಪಿ ರವರ ಕಛೇರಿ 
ಬೆ೦ಗಳೂರು 


ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು-ಶ್ರೀ 
ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ. 


ಉತ್ತಪ್ಪ ರವರ 





7 ಉತ್ತಪ್ಪ 
ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು 











ಎಸ್‌.ಪಿ. ಎ.ಐ.ಜಿ. ಡಿಜಿಪಿ ರವರ ಕಛೇರಿ ಬೆಂಗಳೂರು- ಶ್ರೀ 
ಕುಣಿಗಲ್‌ ಶ್ರೀಕಂಠ ರವರ ವರ್ಗಾವಣೆಯಿಂದ ತೆರವಾದ 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 


ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 


ಸ್ಥಳದಲ್ಲಿ 
ಸಂಖ್ಯೆ:ಎಸ್‌.ಸಿ.ಎಂ. 2/72/07 ದಿನಾಂಕ:17.7.2007 ರಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 991 


ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಹೋಲಿಸ್‌ ಸೇವೆಗಳು) 


ಅಧಿಸೂಚನೆ ಸಂಖ್ಯೆ : ಒಇ 237 ಪೊಸಿಪ 2007, ಬೆ೦ಗಳೂರು, ದಿನಾಂಕ: 21ನೇ ಜುಲೈ 2007 
ರಾಜ್ಯ ಪೋಲಿಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ) ರವರುಗಳನ್ನು ಅವರ 


ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ, ಸಾರ್ವಜನಿಕ 


ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 


ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ 


























ಕ್ರ.ಸಂ | ಅಧಿಕಾರಿಯ ಹೆಸರು, ಕಾರ್ಯನಿರ್ವಹಿಸುತ್ತಿರುವ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಸ್ಥಳ ಶ್ರೀಯುತರು : 

| ನಾಗರಾಜ ಅರಸ್‌ ಡಿ.ಸಿ.ಪಿ. ಸಿ.ಎ.ಆರ್‌. (ಹೆಚ್‌ಕ್ಕೂ), ಬೆಂಗಳೂರು -ಖಾಲಿ 
ಎಸ್‌.ಪಿ. ಪಿ.ಆರ್‌.ಓ. ಡಿಜಿಪಿ ರವರ ಕಛೇರಿ ಹುದೆ 
ಬೆಂಗಳೂರು 

2 ಎಂ. ಬೈಲಪ್ಪ, ಪೊಲೀಸ್‌ ಅಧಿಕ್ಷಕರು, ಕರ್ನಾಟಕ ರಾಜ್ಯ ಪೊಲೀಸ್‌ 
ಪೊಲೀಸ್‌ ಅಧೀಕ್ಷಕರು (ಸಶಸ್ತ್ರ ಡಿ.ಎ.ಆರ್‌. ಹೌಸಿಂಗ್‌ ಕಾರ್ಪೊರೇಷನ್‌-ಶ್ರೀ ಎಂ.ಬಿ. ನಾಯ್ದು ರವರ 
ಬೆಳಗಾಂ ವಗಾವಣೆಯಿಂದ ತೆರವಾದ ಸ್ಥಳದಲ್ಲಿ 

3 ಎಂ.ಬಿ. ನಾಯ್ಡು, ಪೊಲೀಸ್‌ ಅಧೀಕ್ಷಕರು (ಸಶಸ್ತ್ರ ಡಿ.ಎ.ಆರ್‌. ಬೆಳಗಾಂ-ಶ್ರೀ 
ಪೊಲೀಸ್‌ ಅಧೀಕ್ಷಕರು, ಕರ್ನಾಟಕ ರಾಜ್ಯ ಎಂ. ಬೈಲಪ್ಪ ರವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ 
ಪೋಲಿಸ್‌ ಹೌಸಿಂಗ್‌ ಕಾರ್ಪೋರೇಷನ್‌ 

4 ಬಿ.ಎ. ಖಾನ್‌, ಕಮಾಂಡೆಂಟ್‌ ಹೋಂಗಾರ್ಡ್ಸ್‌ ತರಬೇತಿ ಶಾಲೆ, 
ಡೆಪ್ಯೂಟಿ ಕಮಾಂಡೆಂಟ್‌ ಜನರಲ್‌ ಬೆಂಗಳೂರು-ಖಾಲಿ ಹುದ್ದೆ. 
ಹೋಂಗಾರ್ಡ್ಸ್‌, ಬೆಂಗಳೂರು 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 
ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 


ಸಂಖ್ಯೆ:ಎಸ್‌.ಸಿ.ಎಂ. 2/72/07 ದಿನಾಂಕ:17.7.2007 ರಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 992 


ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಒಳಾಡಳಿತ ಇಲಾಖೆ (ಹೋಲಿಸ್‌ ಸೇವೆಗಳು) 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 374 SAS 2007 , Bangalore, Dated: 31°‘ July 2007 
The services of Shri L.K. Atheeq, IAS (KN -91) State Froject Director, Sarva Shikshana Abhiyan, 
Bangalore are placed at the disposal of Government of India with immediate effect and until further 
orders for appointment as Director in the Prime Minister's New Delhi, on central deputation basis. 
This issues in pursuance of the communication No. 21/7/2007 —-EO(MM-1) dated 18.7.2007 of the 
Department of Personnel & Training, Government of India, New Delhi. 


By Order and in the name of the Governor of Karnataka, 


P.R. 1019 


ASHOK P. ATRE 
Under Secretary to Government, 


Department of Personnel and Administrative Reforms (Services-1) 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ೪೨೯ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಯತ್‌ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ :07:ಕಭೂನಿ: 2007, ಬೆಂಗಳೂರು, ದಿನಾಂಕ: 24ನೇ ಜುಲ್ಮೆ 2007 
ಕರ್ನಾಟಕ ಭೂಸೇನಾ ನಿಗಮ ನಿಯಮಿತದ ಅ೦ರ್ತನಿಯಮಾವಳಿ ಅನುಚ್ಛೇಧ ಸಂಖ್ಯೆ: ಸ್ಸ (1) ಹಾಗೂ 75 (W) 


ರಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಶ್ರೀಕಾಂತ್‌ ಕುಲಕರ್ಣಿ, ಎಸ್‌.ಬಿ.ಐ. ಕಾಲೋನಿ ಸುಬ್ರಮಣ್ಯ ನಿವಾಸ, ನಂ. 
6 ಜಮಖಂಡಿ, ಬಾಗಲಕೋಟೆ ಜಿಲ್ಲೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಭೂಸೇನಾ ನಿಗಮ 
ನಿಯಮಿತದ ನಿರ್ದೇಶಕರುಗಳ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ 
ಮತ್ತು ಶ್ರೀ ಕೆ. ಜೈರಾಜ್‌, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ 
ಇಲಾಖೆ ಇವರನ್ನು ಕರ್ನಾಟಕ ಭೂಸೇನಾ ನಿಗಮ ನಿಯಮಿತದ ನಿರ್ದೇಶಕರುಗಳ ಮಂಡಳಿಯ ನಿರ್ದೇಶಕರನ್ನಾಗಿ 
ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ವೈ ಸಾಗರ 
ಪಿ.ಆರ್‌. 1011 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ದಿ ಮತ್ತು ಪಂ.ರಾಜ್‌ ಇಲಾಖೆ 
(ಸ್ಟೀಮರ ಮತ್ತು ಸೇವೆಗಳು-ಎ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ : ಸಿಆಸುಇ 188 ಸಅಸೇ 2007, ಬೆಂಗಳೂರು, ದಿನಾಂಕ: 24ನೇ ಜುಲೈ 2007 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 ವೃಂದದ 
ಅಧಿಕಾರಿಗಳಿಗೆ ವೇತನ ಶ್ರೇಣಿ ರೂ. 20025-525-22650-600-26250-675-28275ರ (ಪರಿಷ್ಕೃತ) ಆಪ್ತ ಕಾರ್ಯದರ್ಶಿ 
ಗ್ರೇಡ್‌-1, ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 
ಹಾಗೂ ಪ್ರಸ್ತುತ ಅವರುಗಳು ಕಾರ್ಯನಿರ್ವಹಿಸುತ್ತಿರುವ ಆಪ್ತ ಶಾಖೆಗಳಲ್ಲಿನ ಆಪ್ತ ಕಾರ್ಯದರ್ಶಿ ಗೇಡ್‌- > ಹುದ್ದೆಯನ್ನು 
ಕರ್ನಾಟಕ ಸರ್ಕಾರ ಸಜೆವಾಲಯ ಸೇವೆ (ನೇಮಕಾತಿ) ನಿಯಮಗಳಿಗೆ ದಿನಾಂಕ: 18.6.1997ರ ಅಧಿಸೂಚನೆ ಸಂಖ್ಯೆ:ಸಿಆಸುಇ 
112 ಸೇನಿಡಿ 96ರ ಅನ್ವಯ ಆಪ್ತ ಕಾರ್ಯದರ್ಶಿ ಗ್ರೇಡ್‌-1 ಹುದ್ದೆಗೆ ಉನ್ನತೀಕರಿಸಿ ಸದರಿ ಹುದ್ದೆಗಳಲ್ಲಿ ಮುಂದುವರಿಸಲಾಗಿದೆ. 












































ಕ್ರಸಂ ಹೆಸರು, ಅತ ಕಾರ್ಯದರ್ಶಿ ಗ್ರೇಡ್‌-1 ವೃಂದಕ್ಕೆ ಬಡ್ತಿ ನೀಡಿ 
ಶ್ರೀ: ಶ್ರೀಮತಿ : ನೇಮಿಸಲಾದ ಇಲಾಖೆ 

1 ಪಿ. ಶಿವಕುಮಾರ್‌ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
(ಪ್ರಧಾನ ಕಾರ್ಯದರ್ಶಿಗಳ ಆಪ್ತ ಶಾಖೆ) 

2 ಉಪೇಂದ್ರ ಆರ್‌. ರಾಯ್ಕರ್‌ ಮುಖ್ಯ ಕಾರ್ಯದರ್ಶಿ ಯವರ ಆಪ್ತ ಶಾಖೆ 

3 ಆರ್‌. ಸೋಮಶೇಖರ್‌ ಶಿಕ್ಷಣ ಇಲಾಖೆ, (ಪ್ರಧಾನ ಕಾರ್ಯದರ್ಶಿ-ಉನ್ನತ 
ಶಿಕ್ಷಣ ರವರ ಆಪ್ತ ಶಾಖೆ) 

4 ಪಿ. ಸುಬ್ಬಲಕ್ಷಮ್ಮ ಜಲಸಂಪನ್ಮೂಲ ಇಲಾಖೆ 
(ಕಾರ್ಯದರ್ಶಿ- ಸಣ್ಣ ನೀರಾವರಿ ರವರ ಆಪ್ತ 
ಶಾಖೆ) 

5 ಶರಣಪ್ಪ ಸಿ.ಆ.ಸು. ಇಲಾಖೆ (ಸಚಿವ ಸಂಪುಟ ಶಾಖೆ) 

6 ವಿಜಯ ಬಿ. ರಾಯ್ಕರ್‌ ನಗರಾಭಿವೃದ್ಧಿ ಇಲಾಖೆ; ಕಾರ್ಯದರ್ಶಿಯವರ 
ಆಪ್ತ ಶಾಖೆ 

7 ಜಿ.ಎಸ್‌. ವಿಜಯ ವಸತಿ ಇಲಾಖ 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 

8 ಸುರೇಶ್‌ ಪರಾಳ್‌ಕರ್‌ ಶಿಕ್ಷಣ ಇಲಾಖೆ (ಕಾರ್ಯದರ್ಶಿ ಪ್ರಾಥಮಿಕ ಮತ್ತು 
ಪ್ರೌಢ ಶಿಕ್ಷಣ) ರವರ ಆಪ್ತ ಶಾಖೆ 

9 ಎಸ್‌. ಸತೀಶ್‌ ಅಪರ ಮುಖ್ಯ ಕಾರ್ಯದರ್ಶಿ ಯವರ ಆಪ್ತ ಶಾಖೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1012 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 





೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ಭಾಗ - ೨ 





ಒಳಾಡಳಿತ ಸಜಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 51 ಕಗೃಸೇ 2007, ಬೆ೦ಗಳೂರು, ದಿನಾಂಕ: 21ನೇ ಜುಲೈ 2007 
ಕರ್ನಾಟಕ ಗೃಹ ರಕ್ಷಕ ದಳದ (ತಿದ್ದುಪಡಿ) ನಿಯಮ 2003ರ (3ಬಿ) ಉಪ ಕಲಂ 3 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರಿ ಹೆಚ್‌.ಎಸ್‌. ಮಹೇಶ, ಇವರನ್ನು ತುಮಕೂರು ಜಿಲ್ಲೆಯ ಗೃಹ ರಕ್ಷಕ 
ದಳದ ಗೌರವ ಜಿಲ್ಲಾ ಸಮಾದೇಷ್ಟರನ್ನಾಗಿ ಶ್ರೀ ಬಿ. ಶಿವಕುಮಾರ್‌ ಇವರ ಸ್ಥಾನದಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಶ್ರೀ ಬಿ. ಶಿವಕುಮಾರ್‌, ಜಿಲ್ಲಾ ಸಮಾದೇಷ್ಟರು, ಗೃಹ ರಕ್ಷಕ ದಳ,. ತುಮಕೂರು ಇವರನ್ನು ಈ ಕೂಡಲೇ 
ಕರ್ತವ್ಯದಿಂದ ಪದವಿಮುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಮುನಿಪ್ರಸಾದ್‌ 
ಪಿ.ಆರ್‌. 1013 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಐ:17:ಎ೦ಜಿಎಸ್‌: 2007, ಬೆಂಗಳೂರು, ದಿನಾಂಕ: 10ನೇ ಜುಲೈ 2007 
ಡಾ: ಬಿ.ಎಂ. ರವೀಂದ್ರ, ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು, 
ಇವರನ್ನು ಹಿರಿಯ ಭೂವಿಜ್ಞಾನಿ ಕಛೇರಿ, ಜಿಲ್ಲಾ ಪಂಚಾಯತ್‌, ಮಂಗಳೂರು ಇಲ್ಲಿ ಖಾಲಿ ಇರುವ ಹಿರಿಯ ಭೂವಿಜ್ಞಾನಿ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಜಯಚಂದ್ರ 
ಪಿ.ಆರ್‌. 1014 ಸರ್ಕಾರದ ಅಧೀನ ಕಾರ್ಯದರ್ಶಿ (ಗಣಿ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 315 ಸಅಸೇ 2006, ಬೆಂಗಳೂರು, ದಿನಾಂಕ: 24ನೇ ಜುಲೈ 2007 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಉಪ ಕಾರ್ಯದರ್ಶಿಗಳಿಗೆ ಕರ್ನಾಟಕ ನಾಗರೀಕ 
ಸೇವಾ (ಬಡ್ಡಿ ವೇತನ ಹಾಗೂ ಪಿಂಚಣಿಗಳ ಕ್ರಮಬದ್ಧತೆ) ನಿಯಮಗಳು 1978ರ ನಿಯಮ 2(ಎ)ರ ಅನ್ವಯ ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಉಪ ಕಾರ್ಯದರ್ಶಿ ವೃಂದಕ್ಕೆ 
ಸ್ಥಾನಪನ್ನ ಬಡ್ಡಿಯನ್ನು ನೀಡಲಾಗಿದೆ. 











ಕ್ರಸಂ ಹೆಸರು, ಪದನಾಮ ಮತ್ತು ಇಲಾಖೆ ಪೂರ್ವಾನ್ವಯ ಬಡ್ತಿ ಜಾರಿಗೆ ಬರುವ ದಿನಾಂಕ 
1 ಶ್ರೀ ಎಫ್‌.ಆರ್‌. ಸಂಬರಗಿ 16.9.2005 

ದಿ:28.2.2007 ರಂದು ವಯೋ ನಿವೃತ್ತಿ ಹೊಂದಿರುತ್ತಾರೆ. 
2 ಶ್ರೀಮತಿ ಎಸ್‌. ಇಂದುಮತಿ, ಉ.ಕಾ. 30.5.2006 

ಮಾ.ತಂ.ಜೈ.ತಂ. ಹಾಗೂ ವಿ.ಮತ್ತು ತಂ. ಇಲಾಖೆ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1016 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 114 ಇಆತ 2007, ಬೆಂಗಳೂರು, ದಿನಾಂಕ: 25ನೇ ಜುಲೈ 2007 
ಹಾಸನ ಜಿ.ತ.ಸಂ. ಯಲ್ಲಿ ಪ್ರಾಚಾರ್ಯರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರಿ ಚಂದ್ರಶೇಖರ್‌ ಅವರನ್ನು ಬೆಂಗಳೂರು 
(ಗ್ರಾಮಾಂತರ) ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಖಾಲಿ ಇರುವ ಪ್ರಾಚಾರ್ಯರ ಹುದ್ದೆಗೆ. ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾವಣೆ ಮಾಡಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಾಸುದೇವ ರಾವ್‌ ಟಿ.ಎಂ. 
ಪಿ.ಆರ್‌. 1017 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ) 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ೪೩೧ 
ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಲೋಇ 17 ಸೇವಾಬ 02, ಬೆ೦ಗಳೂರು, ದಿನಾಂಕ: 20ನೇ ಜುಲೈ 2007 
ವಾಸ್ತುಶಿಲ್ಪ SN ಸೇವೆಗೆ ಸೇರಿದ ಶ್ರಿ ಆರ್‌. ಶ್ರೀಧರ್‌, ಸಹಾಯಕ ವಾಸ್ತುಶಿಲ್ಪ ಜ್‌ ರೂ. 14050- 


25050ಗಳ ಪರಿಷ್ಣತ ವೇತನ ಶ್ರೇಣಿಯ ಹಿರಿಯ ಸಹಾಯಕ ವಾಸ್ತುಶಿಲ್ಲ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ಹ 
ಆದೇಶದವರೆಗೆ ಉಪ ವಾಸ್ತುಶಿಲ್ಪ ಕಚೇರಿ ಧಾರವಾಡ ಇಲ್ಲಿ ಖಾಲಿಯಿರುವ ಹರಿಯ. EEN ವಾಸ್ತುಶಿಲ್ಪ ಹುದ್ದೆಗೆ ಸ್ಥ 


ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1018 


ಎಂ. ವೆಂಕಟರಸಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಲೋಕೋಪಯೋಗಿ ಇಲಾಖೆ (ಸೇವೆಗಳು-ಬಿ) 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 58 SFP 2007, Bangalore, Dated: 18" July 2007 
The following IFS officers of 1991 1992, and 1993 batches borne on Karnataka Cadre are 
promoted to officiate in the Selection Grade of IFS viz Rs. 14300-400-18300 with effect from date 
mentioned against them and they are continued in the posts presently held by them, until further orders. 





Sl. Name and present designation of the 
No. officer 
Sriyuths. 


Reference to vacancy against which promotion is 
given 





1 Rajkumar Srivastave (KN-91) 
Deputy Conservator OF Forests, 
Kundapur Division, Kundapur. 


Promoted in the regular line in the cadre post of 
Deputy Conservator of Forests, Koppa Division, 
Koppa from 4.10.2005 i.e. the date of promotion of 
his junior sri Dilip Kumar Das, IFS (KN-91). 





2 B.P. Ravi (KN-92) 
Deputy Conservator of Forests, Koppa 
Division, Koppa 


Promoted with immediate effect in the regular line 
in the cadre post of Deputy Conservator of Forests, 
Koppa Division, Koppa . 





3 Brijesh Kumar (KN-92) 
Deputy Conservator of Forests. Shimoga 
Division, Shimoga 


Promoted with immediate effect in the regular line 
in the cadre post of Deputy Conservator of Forests, 
Shimoga Division, Shimoga. 





4 A. Radhadevi (KN-92) 
Deputy Conservator of Forests. Gulbarga 
Division, Gulbarga 


Promoted with immediate effect in the regular line 
in the cadre post of Deputy Conservator of Forests, 
Gulbarga Division, Gulbarga 





5 G.S. Kariyappa, (KN-92) 
Deputy Conservator of Forests. 
JBIC, Bangalore 


NBR Promoted in the ex-cadre post of Deputy 
Conservator of Forests, JBIC, Bangalore with 
reference to promotion of his junior Sri Range 
Gowda (KN 92) in the cadre post 





6 Range Gowda (KN-92) 
Deputy Conservator of Forests. 
Wildlife Division, Bandipur 


Promoted with immediate effect in the regular line 
in the cadre post of Deputy Conservator of Forests, 
Wildlife Division, Bandipur 





7 R. Raju, (KN-92) 
Deputy Conservator of Forests. 
Wildlife Division, Chamarajanagar. 


Promoted with immediate effect in the regular line 
in the cadre post of Deputy Conservator of Forests, 
Wildlife Division, Chamarajanagar. 





8 Prabash Chandra Ray (KN-93) 
Deputy Conservator of Forests. 
Chickmagalur Division Chickmagalur. 


Promoted with immediate effect in the regular line 
in the cadre post of Deputy Conservator of Forests, 
Chickmagalur Division Chickmagalur.. 





9 Mahesh, B. Shirur (KN-93) 
Deputy Conservator of Forests. 
Karwar Division Karwar. 


Promoted with immediate effect in the regular line 
in the cadre post of Deputy Conservator of Forests, 
Karwar Division Karwar. 





10 | Smitha Bijur (KN-93) 
Deputy Conservator of Forests. 
Bhadra Wildlife Division, Chickmagalur. 











Promoted with immediate effect in the regular line 
in the cadre post of Deputy Conservator of Forests, 
Bhadra Wildlife Division, Chickmagalur. 








೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆ ಆಗಸ್ಟ್‌ ೯, ೨೦೦೭ ಭಾಗ - ೨ 




















Sl. Name and present designation of the Reference to vacancy against which promotion is 
No. officer given 
Sriyuths. 
11 | N.L. Shanthakumar (KN-93) Promoted with immediate effect in the regular line 
Deputy Conservator of Forests. in the cadre post of Deputy Conservator of Forests, 
Kolar Division Kolar. Kolar Division Kolar. 








By Order and in the name of the Governor of Karnataka, 
ASHOK P. ATRE 
P.R. 984 Under Secretary to Government, 
Department of Personnel and Administrative Reforms (Services-1) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಕಾಇ 19 ಐಡಿಜಿ 2007, ಬೆ೦ಗಳೂರು, ದಿನಾಂಕ: 24ನೇ ಜುಲೈ 2007 
ಸಿಆಸುಇ (ಸೇವೆಗಳು-3) ಇವರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 45 ಸೇಉನ್ಯಾ 2007, ದಿನಾಂಕ: 21.7.2007ರಲ್ಲಿ 
ಕೆಳಕಂಡ ನ್ಯಾಯಾಧೀಶರ ಸೇವೆಯನ್ನು ಕಾರ್ಮಿಕ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಈ ಕೆಳಕಂಡಂತೆ ಮರುನೇಮಕಾತಿ 
ಮಾಡಿ ಆದೇಶಿಸಿದೆ. 














ಕ್ರ.ಸಂ ಹಸರು, /ಪದನಾಮ ನೇಮಿಸಿದ ಸ್ಥಳ 

1 ಶ್ರೀ ಎಸ್‌.ಡಿ. ಪರಮಾಜ್‌, ಪಿಸೈಡಿಂಗ್‌ ಆಫೀಸರ್‌, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 1ನೇ ಅಪರ ಕಾರ್ಮಿಕ ನ್ಯಾಯಾಲಯ, ಬೆ೦ಗಳೂರು 
ಚಾಮರಾಜನಗರ. (ಖಾಲಿ ಹುದ್ದೆ) 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಟಿ. ಯಶವಂತರಾವ್‌ 
ಪಿ.ಆರ್‌. 1022 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ (ಕಾರ್ಪಾನೆ ಮತ್ತು ಬಾಯ್ದರುಗಳು) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ನಅಇ 58 ಎಂಎನ್‌ಇ 2007, ಬೆಂಗಳೂರು, ದಿನಾಂಕ: 27ನೇ ಜುಲೈ 2007 
ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆಲೋಇ 25 ಸೇಎಸು 2007 ದಿನಾಂಕ:10.7.2007ರ ಕ್ರಮ 
ಸಂಖ್ಯೆ15ರಲ್ಲಿ ಶ್ರೀ ಪ್ರಕಾಶ್‌ ಹೆಚ್‌.ಆರ್‌. ತಾಂತ್ರಿಕ ಸಹಾಯಕರು, ಮುಖ್ಯ ಇಂಜಿನಿಯರ್‌ ಕಛೇರಿ, ಹೇಮಾವತಿ ಯೋಜನೆ 
ವಲಯ, ಗೊರೂರು ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 32ರನ್ವಯ ಕಾರ್ಯಪಾಲಕ 
ಇಂಜಿನಿಯರ್‌ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಇವರ ಸೇವೆಯನ್ನು ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು ಇಲ್ಲಿ 
ಖಾಲಿ ಇರುವ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ನೇಮಿಸಲು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಅದರಂತೆ, ಶ್ರೀ ಪ್ರಕಾಶ್‌ ಹೆಚ್‌.ಆರ್‌. ಕಾರ್ಯಪಾಲಕ ಅಭಿಯಂತರರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗು ಮುಂದಿನ ಆದೇಶದವರೆಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿಯಿರುವ" ಕಾರ್ಯಪಾಲಕ ಅಭಿಯಂತರರ 
ಹುದ್ದೆಗೆ ಮರು ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಎಲ್‌. ಬಸಲಿಂಗೋಠ 
ಪಿ.ಆರ್‌. 1023 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಇಎನ್‌ 85 ಇಇಬಿ 2007, ಬೆಂಗಳೂರು, ದಿನಾಂಕ: 27ನೇ ಜುಲೈ 2007 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸ ಸಸ 113 ಪ 2007 (110, 
ದಿನಾಂಕ :25.7.2007ರಲ್ಲಿ ಕರ್ನಾಟಕ ಆಡಳಿತ ಸೇವೆ ಹಿರಿಯ ಶ್ರೇಣಿ ವೃಂದಕ್ಕೆ ಸೇರಿದ ಶ್ರೀ ಟಿ. ಶಾಮಯ್ಯ ವಿಶೇಷ ಭೂ 
ಸ್ವಾಧೀನ ಅಧಿಕಾರಿ, ಕರ್ನಾಟಕ ಹೌಸಿಂಗ್‌ ಬೋರ್ಡ್‌, ಬೆಂಗಳೂರು ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ, ಕಾವೇರಿ ಭವನ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಪ್ರಧಾನ ವ್ಯವಸ್ಥಾಪಕರ (ಮಾನವ ಸಂಪನ್ಮೂಲ ಅಭಿವೃದ್ಧಿ ೬ 
ಆಡಳಿತ) ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿರುವ ಹಿನ್ನಲೆಯಲ್ಲಿ ಶ್ರೀ ಟಿ. ಶಾಮಯ್ಯ 
ರವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಪ್ರಧಾನ ವ್ಯವಸ್ಥಾಪಕರ (ಮಾನವ ಸಂಪನ್ಮೂಲ ಅಭಿವೃದ್ಧಿ & 
ಆಡಳಿತ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 1024 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


